ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨48(1301) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಸ್ಥಳಾಂತರ ಹಾಗೂ ಹಸ್ತಾಂತರವಾದ ಶಾಲೆ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವ ಬಗ್ಗೆ 


(ಅ) 1995ರ ಪೂರ್ವದಲ್ಲಿ ಪ್ರಾರಂಭಗೊಂಡ ಸ್ಥಳಾಂತರ ಹಾಗೂ ಹಸ್ತಾಂತರಗೊಂ೦ಡ ಕನ್ನಡ 
ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವ ಕುರಿತು ಸರ್ಕಾರದ ಸ್ಪಷ್ಟ 
ನಿಲುವೇನು; 


(ಆ) ಈಗಾಗಲೇ ಸ್ನಳಾಂತರ ಹಾಗೂ ಹಸ್ತಾಂತರಗೊಂ೦ಡ ಶಾಲಾ ಕಾಲೇಜುಗಳನ್ನು 
ಅನುದಾನಕ್ಕೆ ಒಳಪಡಿಸಿದ ಶಿಕಣ ಸಂಸ್ಥೆಗಳು ಯಾವುವು; (ಸಂಪೂರ್ಣ ವಿವರವನ್ನು 
ಒದಗಿಸುವುದು) ಇಡಿ 283 ಪಿ.ಎಂಸಿ 2017ರ ಪ್ರಸ್ತಾವನೆಯ ಸಂಪೂರ್ಣ ವಿವರ 
ಒದಗಿಸುವುದು; 


(ಇ) ಬಾಕಿ ಇರುವ ಸ್ಥಳಾಂತರ ಹಾಗೂ ಹಸ್ತಾಂತರಗೊಂಡ ಶಾಲಾ ಕಾಲೇಜುಗಳ ಸಂಖ್ಯೆ 
ಎಷ್ಟು ಮತ್ತು ಯಾವುವು; (ಪಟ್ಟೆ ನೀಡುವುದು) ಯಾವ ಕಾಲಮಿತಿಯೊಳಗೆ ಅನುದಾನಕ್ಕೆ 
ಒಳಪಡಿಸಲಾಗುವುದು? 


